ಹಿ 


ಕರ್ನಾಟಕ ವಿಧಾನ ಪರಿಷತ್ತ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 264 
K ಸದಸ್ಯರ ಹೆಸರು ಶ್ರೀ ಹೆಚ್‌.ಎಂ.ರಮೇಶ್‌ ಗೌಡ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 02.02.2021 
ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು 
ಕಸಂ - ಪಶ್ನೆ ಉತ್ತರ 


ಅ) 


ರಾಜ್ಯದಲ್ಲಿ ಎಂ. ಸ್ಯಾಂಡ್‌ ಘಟಕಗಳು 


ಎಷ್ಟು ಈ ಘಟಕಗಳಿಂದ ವರ್ಷಕ್ಕೆ 
ಎಷ್ಟು ಟನ್‌ ಎಂ. ಸ್ಕಾಂಡ್‌ 
ಉತ್ಪಾದನೆಯಾಗುತ್ತಿದೆ; (ಜಿಲ್ಲಾವಾರು 


ಮಾಹಿತಿ ನೀಡುವುದು) 


ಪ್ರಸ್ತುತ ರಾಜ್ಯದಲ್ಲಿ 289 ಎಂ-ಸ್ಯಾಂಡ್‌ ಘಟಕಗಳು 
ಕಾರ್ಯನಿರ್ವಹಿಸುತ್ತಿವೆ.. ಈ ಘಟಕಗಳಿಂದ 30 ದಶಲಕ್ಷ 
ಮೆಟ್ರಿಕ್‌ ಟನ್‌ ಎಂ-ಸ್ಕಾಂಡ್‌ ಉತ್ಪಾದನೆಯಾಗುತ್ತಿದೆ. 
ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧದಲ್ಲಿ 


ನೀಡಲಾಗಿದೆ. 


ಆ) 


ಈ ಘಟಕಗಳಲ್ಲಿ ಉತ್ಪಾದನೆಯಾಗುವ 
ಒಂದು ಟನ್‌ ಎಂ-ಸ್ಲಾಂಡ್‌ ಗೆ 
ಸರ್ಕಾರ ನಿಗಧಿಪಡಿಸಿರುವ ದರವೇಮು; 


ಎಂ-ಸ್ಕಾಂಡ್‌ ಕ್ರಷರ್‌ ಘಟಕಗಳಲ್ಲಿ ಉತ್ಪಾದನೆಯಾಗುವ 
ಎಂ-ಸ್ಯಾಂಡ್‌ ಗೆ ಸರ್ಕಾರದಿಂದ ಯಾವುದೇ ಮಾರುಕಟ್ಟೆ 


ದರ ನಿಗದಿಪಡಿಸಿರುವುದಿಲ್ಲ. ಬದಲಿಗೆ ಎಂ-ಸ್ಕಾಂಡ್‌ 


ಉತ್ಪಾದಿಸಲು ಬಳಸುವ ಪ್ರತಿ ಟನ್‌ ಕಟ್ಟಡ ಕಲ್ಲು 
ಉಪಖನಿಜಕ್ಕೆ ರೂ.70/- ರಾಜಧನವನ್ನು 
ನಿಗದಿಪಡಿಸಲಾಗಿದೆ. 


"1% 


ಸರ್ಕಾರವು ಕಳೆದ 3 ವರ್ಷಗಳಲ್ಲಿ 
ಎಷ್ಟು ಪ್ರಮಾಣದ ಮರಳನ್ನು 
ವಿದೇಶಗಳಿಂದ ಆಮದು 
ಮಾಡಿಕೊಂಡಿದೆ; 


ಸರ್ಕಾರವು ಕಳೆದ 3 ವರ್ಷಗಳಲ್ಲಿ ಒಟ್ಟು 260281 
ಮೆಟ್ರಿಕ್‌ ಟನ್‌ ಮರಳನ್ನು ಮಲೇಶಿಯಾ ದೇಶದಿಂದ 
ಆಮದು ಮಾಡಿಕೊಳ್ಳಲಾಗಿರುತ್ತದೆ. 


ಸಂಖ್ಯೆ ಸಿಐ 41 ಎಂಎಂಎನ್‌ 2021 


ಖ್‌ 


ಗಣಿ ಮತ್ತು ಥೊವಿಜ್ಞಾನ ಸಚಿವರು. 


District wise details of Existing M-Sand Units and Production 


Annual 
Production 
(in MT's} 


20 Chamarajanagar 
21 Mandya 
Total 


CE Ll mma Hal 


Mi, 
Deputy Director (Min. Admn) 
Dept. of Mines & Geology 
Bangalore-560001 


